ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


1ಕರ್ನಾಟಕ ವಿಧಾನ ಪರಿಷತ್ತು 


: 1094 

: ಶ್ರೀ ಎನ್‌.ಎಸ್‌. 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 13-03-2020 


$ 
ಬೋಸ್‌ರಾಜು 


2 


pe 
ಪಕ್ನೆ 


ಉತ್ತರ 


@ leu 


ರಾಯಚೂರು 
ವಿಭಾಗದಲ್ಲಿರುವ ಸಂಚಾರ 
ಮಾಡುತ್ತಿರುವ ಒಟ್ಟು 
ಬಸ್ಸುಗಳ ಸಂಖ್ಯೆ ಎಷ್ಟು 
ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ 
ಒಟ್ಟು ಚಾಲಕ ಮತ್ತು 
ನಿರ್ವಾಹಕರ ಹುದ್ದೆಗಳು 
ಎಷ್ಟು ಖಾಲಿ ಇರುವ 
ಹುದ್ದೆಗಳು ಎಷ್ಟು ಖಾಲಿ 
ಇರುವ ಹುದ್ದೆಗಳನ್ನು 
ಭರ್ತಿ ಮಾಡಲು ಸರ್ಕಾರ 
ತೆಗೆದುಕೊಂಡ 


ಕ್ರಮಗಳೇನು; 


ರಾಯಚೂರು ವಿಭಾಗದಲ್ಲಿ ದಿನಾಂಕ: 05.03.2020 ರಂದು ಇದ್ದಂತೆ 
660 ವಾಹನಗಳು ಇರುತ್ತವೆ. 


ರಾಯಚೂರು ವಿಬಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಾಲಕ ಮತ್ತು 
ನಿರ್ವಾಹಕರ ಹುದ್ದೆಗಳ ಮಂಜೂರಾತಿ, ಕಾರ್ಯನಿರ್ವಹಣೆ ಮತ್ತು ಖಾಲಿ ಇರುವ 
ಹುದ್ದೆಗಳ ವಿವರ ಈ ಕೆಳಗಿನಂತಿರುತ್ತದೆ. 


ಒಟು 
ಬ 


ಕಾರ್ಯನಿರ್ವ 


ಹುಚ್ಚಿ ಹಣೆ 


| ಮಂಜೂರಾತಿ | ಖಾಲಿ ಸ್ಥಾನಗಳು 


ಮತು 


pr 


ಚಾಲಕ 


ನಿರ್ವಾಹಕ ಸಿಸಿ 


1993 1959 


ರಾಯಚೂರು ವಿಭಾಗ ಒಳಗೊಂಡಂತೆ, ಒಟ್ಟು ಈ.ಕ.ರ.ಸಾ.ಸಂಸ್ಥೆಯಲ್ಲಿ ಖಾಲಿ 
ಇರುವ 2312 ಚಾಲನಾ ಸಿಬ್ಬಂದಿಗಳ ಹುದ್ದೆಗಳ ಪೈಕಿ 1619 ಚಾಲಕ ಮತ್ತು ಚಾಲಕ-ಕಂ- 
ನಿರ್ವಾಹಕ ಹುದ್ದೆಗಳ ಭರ್ತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಇನ್ನುಳಿದ 
693 ನಿರ್ವಾಹಕ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲಿ ಕಮ ವಹಿಸಲಾಗುತ್ತದೆ. 


ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅವಶ್ಯಕತೆಗೆ ಅನುಗುಣವಾಗಿ 
ಕೊರತೆ ಇರುವ ಚಾಲನಾ ಸಿಬ್ಬಂದಿಗಳನ್ನು ನಿಯೋಜಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. 


ರಾಯಚೂರು ವಿಭಾಗದಲ್ಲಿ 
8 ಲಕ್ಷ ಕಿ.ಮೀ. 
ಸಂಚರಿಸಿರುವ ಸಂಚಾರ 
ಬಸ್ಸುಗಳು ಎಷ್ಟು 
(Running 
Buses) 

ಬದಲಾವಣೆ 
ಸರ್ಕಾರ 


period 
ಇವುಗಳ 
ಮಾಡಲು 
ತೆಗೆದುಕೊಂಡ 


ಕ್ರಮಗಳೇನು? 


ರಾಯಚೂರ ವಿಭಾಗದಲ್ಲಿ 8 ಲಕ್ಷ ಕಿ.ಮೀ. ಕ್ರಮಿಸಿರುವ 331 ವಾಹನಗಳು 


ಇರುತ್ತವೆ. 


ಸಂಸ್ಥೆಯಲ್ಲಿ ವಾಹನಗಳನ್ನು ನಿಷ್ಟಿಯಗೊಳಿಸಲು ಅಶೋಕ ಲೀಲ್ಯಾಂಡ, ಟಾಟಾ 
ಮೋಟಾರ್ಸ್‌ ಐಶರ್‌ ಮತ್ತು ತತ್ತಮಾನ "ಮಾದರಿಯ ವಾಹನಗಳ ಜೀವಿತಾವಧಿಯನ್ನು 
9.00 ಲಕ್ಷ” ಹಾಗೂ ಹವಾನಿಯಂತ್ರಿತ ಕರೋನಾ ಸ್ಲೀಪರ್‌ ವಾಹನದ ಜೀವಿತಾವಧಿಯನ್ನು 
11.00 ಲಕ್ಷ ಕಿಮೀ. ಗೆ ನಿಗದಿಪಡಿಸಲಾಗಿದ್ದು, ನಿಗದಿತ ಕಿ.ಮೀ. ಕ್ರಮಿಸಿದ ನಂತರ ಅವುಗಳ 
ಭೌತಿಕ/ತಾಂತ್ರಿಕ ಸ್ಥಿತಿಗತಿಯ ಆಧಾರದ ಮೇಲೆ ನಿಷ್ಠಿಯೆಗೊಳಿಸಲಾಗುತ್ತದೆ. 


ಪ್ರಸಕ್ತ ಸಾಲಿನಲ್ಲಿ ಕ್ರಿಯಾ ಯೋಜನೆಯ ಪ್ರಕಾರ 350 ವಾಹನಗಳನ್ನು ಖರೀದಿಸಲು 
ಯೋಜಿಸಿದ್ದು, ಈ ಪೈಕಿ 50 ವಾಹನಗಳು ಮಾರ್ಚ-2020ರ ಅಂತ್ಯದಲ್ಲಿ 
ಸೇರ್ಪಡೆಗೊಳ್ಳಲಿವೆ. ಕೇಂದ್ರ ಸರ್ಕಾರವು ಏಪ್ತಿಲ್‌-2020ರಿಂದ ಬಿ.ಎಸ್‌.-6 ಮಾಪನ 
ಜಾರಿಗೊಳಿಸಿರುವುದರಿಂದ, ಇನ್ನುಳಿದ 300 ವಾಹನಗಳನ್ನು ಏಪ್ರಿಲ್‌-2020ರಿಂದ 
ಖರೀದಿಸಿ ಸೇರ್ಪಡೆಗೊಳಿಸಲಾಗುತ್ತಿದ್ದು, ರಾಯಚೂರು ವಿಭಾಗಕ್ಕೆ ಅವಶ್ಯಕತೆಗನುಗುಣವಾಗಿ 
ಹೊಸ ವಾಹನಗಳನ್ನು ಒದಗಿಸಲು ಕ್ರಮ ಜರುಗಿಸಲಾಗುತ್ತದೆ. 


ಸಂಖ್ಯೆ: ಟಿಡಿ 85 ಟಿಸಿಕ್ಕೂ 2020 


A. 
ಧ್‌ 
(ಲಕ್ಷ್ಮಣ ಸರಿಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


